ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಕರ ಹೆಸರು 


ಉತ್ತರಿಸುವವರು 


ಉತ್ತರಿಸುವ ದಿನಾಂಕ 


$ 785 (475) 

$ ಶ್ರೀ ಅರವಿಂದ ಕುಮಾರ್‌ ಆರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 

$ 10.03.2020 


ಕ್ರಸಂ. ಪಶ್ನೆ 


ಉತ್ತರ 


(ಅ) | ಹಿಂದುಳಿದ" ಜಿಲ್ಲೆಯಾದ ಬೀದರ್‌ ಭಾಗದ 
ಅಭಿವೃದ್ಧಿಗಾಗಿ ವಾಣಿಜ್ಯ ಮತ್ತು ಕೈಗಾರಿಕೆ 
ಬೆಳೆಸುವ ಯೋಜನೆಗಳು ಸರ್ಕಾರದ 
ಮುಂದಿದೆಯೇ; 


2018-19ನೇ ಸಾಲಿನ ಆಯೆವ್ಯಯ ಭಾಷಣದಲ್ಲಿ ` ಘೋಷಿಸಲಾದ 
“ಕಾಂಪೀಟ್‌ ವಿತ್‌ ಚೈನಾ” ಯೋಜನೆಯಡಿ ಬೀದರ್‌ ಜಿಲ್ಲೆಯಲ್ಲಿ ಕೃಷಿ 
ಉಪಕರಣ ಉತ್ಪಾದನಾ ಕ್ಷಸ್ಪರ್‌ ಸ್ಥಾಪಿಸುವ ಬಗ್ಗೆ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಗುರುತಿಸಲಾದ ವಲಯದ. ಪ್ರಮುಖ 
ಕೈಗಾರಿಕೋದ್ಯಮಿಗಳನ್ನು ಒಳಗೊಂಡ ವಿಷನ್‌ ಗ್ರೂಪ್‌ ಸ್ಥಾಪಿಸಲಾಗಿದೆ. 
ಸದರಿ ಕ್ಲಸ್ಟರ್‌ ಸ್ಥಾಪಿಸಲು ಅವಶ್ಯವಿರುವ ಮೂಲಭೂತ ಸೌಕರ್ಯ, 
ವಿಶೇಷ ರಿಯಾಯಿತಿ ಮತ್ತು ಪ್ರೋತ್ಸಾಹಗಳು ಹಾಗೂ ತರಬೇತಿ 
ಅವಶ್ಯಕತೆಗಳ ಬಗ್ಗೆ ವಿಷನ್‌ ಗ್ರೂಪ್‌ ಸಭೆಗಳಲ್ಲಿ ಚರ್ಚಿಸಲಾಗುತ್ತಿದ್ದು 
ಅಂತಿಮ ವರದಿ ನಿರೀಕ್ಷೆಯಲ್ಲಿದೆ. ಹಾಲಿ ಕೃಷಿ ಉಪಕರಣ 
ತಯಾರಿಕೆಯ ವಿವಿಧ ಕಂಪನಿಗಳೊಂದಿಗೆ ಬಂಡವಾಳ ಹೂಡಿಕೆ ಬಗ್ಗೆ 
ಚರ್ಚಿಸಲಾಗುತ್ತಿದ್ದು, ಈವರೆಗೂ ಯಾವುದೇ ಪ್ರಸ್ತಾವನೆ 
ಅಂತಿಮಗೊಂಡಿರುವುದಿಲ್ಲ. 


ಮುಂದುವರಿದಂತೆ, ಬಂಡವಾಳ ಆರ್ಕಷಿಸಲು ದೇಶದ ಪ್ರಮುಖ 
ನಗರಗಳಾದ ಮುಂಬೈ, ಹೈದರಾಬಾದ್‌ ನಗರಗಳಲ್ಲಿ ರೋಡ್‌ ಶೋ / 
ಸಭೆಗಳನ್ನು ನಡೆಸಲಾಯಿತು. ದಿನಾಂಕ 14.02.2020ರಲ್ಲಿ ಹುಬ್ಬಳ್ಳಿಯಲ್ಲಿ 
ಇನ್ನೆಸ್ಸ್‌ ಕರ್ನಾಟಕ ಸಮಾವೇಶ ಏರ್ಪಪಡಿಸಲಾಗಿರುತ್ತದೆ. ಈ 
ಸಮಾವೇಶದಲ್ಲಿ ಕೃಷಿ ಉಪಕರಣ ವಲಯದಲ್ಲಿ 2 ಕಂಪನಿಗಳೊಂದಿಗೆ 
ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. 


(8) [ಬಂದಿದ್ದಲ್ಲಿ ಆ ಯೋಜನೆಗಳು 
ಯಾವುವು; ಇಲ್ಲದಿದ್ದಲ್ಲಿ ಅದಕ್ಕೆ 
ಕಾರಣಗಳೇನು? 


ಹುಬ್ಬಳ್ಳಿಯಲ್ಲಿ "ನಡೆದ 'ಇನ್ವೆಸ್ಟ್‌ `ಕರ್ನಾಟಕ `ಸೆಮಾವೇಶದಲ್ಲಿ' ಕೃಷಿ 
ಉಪಕರಣ ವಲಯದಲ್ಲಿ 2 ಕಂಪನಿಗಳೊಂದಿಗೆ ಒಡಂಬಡಿಕೆ 
ಮಾಡಿಕೊಳ್ಳಲಾಗಿದೆ. 


ವಿವರಗಳ ಪಟ್ಟಿಯನ್ನು ಅನುಬಂಧ-1 ರಲ್ಲಿ ಲಗತಿಸಿದೆ. 


ಸಿಐ 52 ಎಸ್‌ಪಿಐ 2020 


ಫೆಟ್‌ 
(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


(SS CAA 


MOU List of Bidar 


Investm 
Sl.No Company name | State State | Sector ent Employment 


1 |KN Farm Equipments Pvt. Ltd Telangana, Bidar AGRI IMPLIMENTS 100.00 400 
Sy.no.487, Bachupally (V), India 
Quthbullapur, RR Dist, 
Hyderabad-500072., Works at 
Sy.394, Kallakal (V), Medak 
District, Hyderabad — 502336. 


2 |Krushiseva Agro Engineering Maharashtra, |BASAVAK JAGR! IMPLEMENTS | 15.00 200 
Works. India 
3rd floor, Agro Business Centre 
(ABC), near Indira Training 
School, Shinde Chowk, Solapur, 
Maharashtra, 413007. 


150 600 


[Total 


